ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1384 
SE . ಡಾ: ವೈ.ಎ. ನಾರಾಯಣಸ್ವಾಮಿ 
ಮಾನ್ಯ ಸದಸ್ಯರ ಹೆಸರು ಶಿಕ್ಷಕರ ಕೇತು 
ಉತ್ತರಿಸಬೇಕಾದ ದಿನಾಂಕ 09.03.2022 
ಉತ್ತರಿಸುವ ಸಜಿ:ವರು ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ಸಚಿವರು 
ಪ್ರಶ್ನೆ ಉತ್ತರ 
-ಅ [ಕರ್ನಾಟಕ . ಗೃಹ - ಮಂಡಳಿಯಿಂದ: "ಕರ್ನಾಟಿಕ 'ಗೃಹ' ಮಂಡಳಿ ವತಿಯಿಂದ *4ವ ನನ 
ಕಳೆದ 5 ವರ್ಷಗಳಲ್ಲಿ ಎಷ್ಟು|3924 ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ 3376 
ಮನೆಗಳನ್ನು ನಿರ್ಮಾಣ | ಜನರಿಗೆ ಹುಧಿಸನ ಹಂಚಿಕೆ ಮಾಡಲಾಗಿದೆ. 
ಮಾಡಲಾಗಿದೆ ಮತ್ತು ಎಷ್ಟು ಜನರಿಗೆ 
ವಸತಿ ಹಂಚಿಕೆ ಮಾಡಲಾಗಿದೆ. 

ಆ (ಗೃಹ ಮಂಡಳಿ ನಿರ್ಮಿಸಲಾಗಿರುವ | ಕರ್ನಾಟಕ ಗೃಹ ಮಂಡಳಿಯು ರಾಜ್ಯದಾದ್ಯಂತ ನಿರ್ಮಿಸಿರುವ 
ಮನೆಗಳು ಉತ್ತಮ ಗುಣಮಟ್ಟಿದಿಂದ | ಮನೆಗಳು ಉತ್ತಮ ಗುಣಮಟ್ಟದಿಂದ ಕೂಡಿದ್ದು, 
ಕೂಡಿರುವುದಿಲ್ಲು ಎಂಬ ಭಾವನೆ | ಸಾರ್ವಜನಿಕರಿಂದ ಸಾಕಷ್ಟು ಬೇಡಿಕೆ ಇರುತ್ತದೆ. 
ಸಾರ್ವಜನಿಕ ರಲ್ಲಿರುವುದ ರಿಂದ ಈ 
ಮನೆಗಳನ್ನು ಖರೀದಿಸಲು ಮುಂದೆ 
ಬರುತ್ತಿಲ್ಲವೆಂಬುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 

ಇ | ಉತ್ತಮ ಗುಣಮಟ್ಟದ ಮನೆಗಳನ್ನು | ಕರ್ನಾಟಿಕ ಗೃಹ ಮಂಡಳಿಯು ಉತ್ತಮ ಗುಣಮಟ್ಟದ 
ನಿರ್ಮಿಸಿ ಸಾರ್ವಜವಿಕರಲ್ಲಿ | ಮನೆಗಳನ್ನು ನಿರ್ನಿಸುತ್ತಿರುವುದರಿಂದ' ' ಸದರಿ ಪ್ರಶ್ನೆ 
ಆತ್ಮವಿಶ್ವಾಸವನ್ನು ತುಲ೦ಬಲು | ಉದೃವಿಸುವುದಿಲ್ಲ. 
ಸರ್ಕಾರ ಕೈಗೊಂಡಿರುವ 


ಕ್ರಮಗಳೇನು? (ವಿವರ ನೀಡುವುದು) 


(ಸಂಖ್ಯೆ: ವಇ 59 ಕಗೃಮಂ 2022) 


ಎವಿ. ಸೋಮಣ್ಣ) p 
ವಸತಿ ಮತ್ತು ಮೂಲಸೌಲಭ್ಯ § 
ಅಭಿವೃದ್ದಿ ಸಚಿವರು. - 


